62 


ಪದ್ಯವೊಂದು ಚರ್ಚೆಯ ಬಾಗಿಲು ತೆರೆದಾಗ 


ನಂದಾ ಶರ್ಮ 


ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಜೊತೆ ಕಾರ್ಯನಿರ್ವಹಿಸುವಾಗ 
ನಾವು ಏಕಲವ್ಯ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮದ 'ಖುಷಿ ಬುಷಿ' 
ಎಂಬ ಪಠ್ಯ ಪುಸ್ತಕಗಳನ್ನು ಆಗಾಗ ಬಳಸುತ್ತಿರುತ್ತೇವೆ. ಪದಗಳ 
ಕಾರ್ಡು, ಚಿತ್ರ-ಪದ ಕಾರ್ಡು, ಪದ್ಯದ ಭತ್ತಿಪತ್ರಗಳು ಮುಂತಾದ 
ಬೋಧನಾ-ಕಲಕಾ ಸಾಮದ್ರಿಗಳನ್ನು 
Materials -TLMs) ಕೂಡಾ ನಾವು ಉಪಯೋಗಿಸುತ್ತೇವೆ. 


(Teaching-Learning 


ಮಾತಿನ ಹಿಂಜರಿಕೆಯಿಂದ ಹೊರಬರಲು, ಪದ-ವಾಕ್ಯಗಳ 
ಗುರುತಿಸುಪಿಕೆಗೆ ಸಹಾಯ ಮಾಡಲು ಮತ್ತು ಹ&ದಿದ ಪಠ್ಯದ 
ಅರ್ಥವನ್ನು ರಹಿಸುವಲ್ಲ ನೆರವಾಗಲು 1 2 ಮತ್ತು 3ನೆಯ 
ತರಗತಿಯ ವಿದ್ಯಾರ್ಥಿಗಳಗೆ ಸಾಮಾನ್ಯವಾಗಿ ವಾವು ಪದ್ಯದ 
ಇತ್ತಿಪತ್ರಗಳನ್ನು ಬಳಸುತ್ತೇವೆ. ವಿದ್ಯಾರ್ಥಿಗಳು ಅನಾಯಾಸವಾಗಿ 
ಪದ್ಯದ ಇತ್ತಿಪತ್ರಗಕ ಆಧಾರದಲ್ತ್ಪ ವಿವಿಧ ಚಟುವಟಕೆಗಳನ್ನು 
ನಡೆಸಲು ಸಮರ್ಥರಾಗುವುದನ್ನು ವಾವು ನೋಡಿದ್ದೇವೆ. 
ಬಣ್ಣಹಚ್ಚುವುದು. ಪದಗಳ ಗುರುತಿಸುವಿಕೆ, ಗುರುತು ಹಡಿದ ಪದದ 
ಸುತ್ತ ವೃತ್ತ ಬರೆಯುವುದು. ನೋಟ್‌ ಪುಸ್ತಕದಲ್ಲ ವಾಕ್ಯಗಳನ್ನು 
ಬರೆಯುವುದು ಮತ್ತು ಹ್ರತಂತ್ರವಾಗಿ ಪದ್ಯ ರಚಿಸುವುದು- ಇವೆಲ್ಲ ಆ 
ಚಟುವಟಕೆಗಳ ವ್ಯಾಪ್ತಿಗೆ ಸೇರಿರುತ್ತವೆ. 


ನಾನು ಇಲ್ಲ ಪದ್ಯ ಪೋಸ್ಟರ್‌ಗೆ ಸಂಬಂಧಿಸಿದಂತೆ ನನ್ನು 
ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಇದನ್ನು ವಾನು 
ಹೋಶಂಗಾಬಾದ್‌ ಗ್ರಾಮದ ಖೇಡ್ಲಾದಲ್ಲ ಇರುವ ಪ್ರಾಥಮಿಕ 
ಶಾಲೆಯಲ್ಲ ಬಳಸಿದ್ದೆ. ಈ ಅನುಭವ ಸಾಂವಿಧಾನಿಕ” ಮೌಲ್ಯಗಳಾದ 
ಅಂಗ ಸಮಾನತೆ ಅಥವಾ ತರಗತಿಯಲ್ಲ ಸಮಾನತೆಯ ಚರ್ಚೆಗೆ 
ಅನುವು ಮಾಡಿದ್ದಲ್ಲದೆ ಪ್ರಾಥಮಿಕ ತರಗತಿಗಳಲ್ಲ ಪದ್ಯದ 
ಭತ್ತಿಪತ್ರಗಳನ್ನು ಬಳಸುವ ಸಾಮರ್ಥ್ಯದ ಕಡೆಗೆ ನನ್ನ ಗಮನ 
ಸೆಳೆಯಿತು. 


[ae 


ಹಮಾರ ಘರ್‌ ಹಮಾರ ವಿದ್ಯಾಲಯ ಯೋಜನೆಯ ಅಡಿಯಲ್ಲ 
ಶಿಕ್ಷಕಿಯರಾಗಿದ್ದಾರೆ. ಕೋವಿಡ್‌-19 ಸಾಂಕ್ರಾಮಿಕದ ಕಾರಣ- 
ದಿಂದಾಗಿ ಅವರು ಕೆಲವು ವಿದ್ಯಾರ್ಥಿಗಳಗೆ ಮನೆಯಲ್ಲೇ ಪಾಠ 
ಮಾಡುತ್ತಾರೆ. ಖೇಡ್ಡ ಗ್ರಾಮಕ್ಕೆ ಒಂದು ದಿನ ನಾನು ಹೋದಾಗ, 
ಎಂದಿನಂತೆ ಶಿಕ್ಷಕಿಯರು ವಿದ್ಯಾರ್ಥಿಗಳನ್ನು ಎರಡು ಗುಂಪಾಗಿ 
ವಿಂಗಡಿಸಿದ್ದರು. ಕಲಾಮೀನಾ ಅವರು 1 ಮತ್ತು 2೭ನೇ ತರಗತಿಯ 
ವಿದ್ಯಾರ್ಥಿಗಳಗೆ ಗಣಿತ ಪಾಠ ಮಾಡುತ್ತಿದ್ದರು ಮತ್ತು ಪ್ರಗ್ಯಾ ಶರ್ಮ 
ಅವರು 3 ರಿಂದ 5ನೇ ತರಗತಿಯವರೆಗಿನ 5 ಮಕ್ಷಳಗೆ ಭಾಷಾ 
ಪಾಠವನ್ನು ಆರಂಭಸುವವರಿದ್ದರು. ನಾನು ಈ ಗುಂಪಿನಲ್ಲಿ ಕುಆತೆ. 


ಕಲಾಮೀನಾ ಮತ್ತು ಪ್ರಗ್ಯಾ ಶರ್ಮ ಇಬ್ಬರೂ ಈ ಗ್ರಾಮದಲ್ಲ 


"ಲಾಲಾಜಿ ಲಡ್ಡು ದೇ' (ಲಾಲಾಜ ಲಡ್ಡು ಕೊಡು) ಎಂಬ ಕವಿತೆಯ 
ಕುರಿತ ಪೋಸ್ಟರ್‌ಅನ್ನು ಶಿಕ್ಷಕಿ ಹಿಡಿದುಕೊಂಡಿದ್ದರು. ಎಲ್ಲರಿಗೂ 
ಫಲಕವು ಸರಿಯಾಗಿ ಕಾಣುವುದನ್ನು ಖಾತ್ರಿಪಡಿಸಿಕೊಂಡು, ಎಲ್ಲ 
ವಿದ್ಯಾರ್ಥಿಗಳ ಜೊತೆಗೆ ವೃತ್ತಾಕಾರದಲ್ಲಿ ಶಿಕ್ಷಕಿ ಕುಳತಿದ್ದರು. 3ನೇ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಇ 
5 
[C 


ತರಗತಿಯ ಇಬ್ಬರು ಮಕ್ಷಳಗೆ ಹಿದುವುದಕ್ಕೆ ಬರುತ್ತಿರಲಲ್ಲ- 
ವಾದುದರಿಂದ ಶಿಕ್ಷಕಿ ಅವರ ಕಡೆಗೆ ಹೆಚ್ಚು ಗಮನ ಕೇಂದ್ರೀ- 
ಕರಿಸಿದ್ದರು. ಶಿಕ್ಷಕಿಯೇ ಕವಿತೆಯ ಶೀರ್ಷಿಕೆ 'ಲಾಲಾಜ ಲಡ್ಡೂ ದೋ" 
ಅನ್ನು ಗಟ್ಟಿಯಾಗಿ ಓದಿದರು. ಅನಂತರ ಪದ್ಯದ ಪೋಸ್ಟರ್‌ನಲ್ಲರುವ 
ಚಿತ್ರಕ್ಕೆ ಬಣ್ಣ ಹಚ್ಚಲು ಹೇಆದರು. ಹಾಗೆ ಮಾಡುವುದರಿಂದ ಫಲಕ 
ಸುಂದರವಾಗಿ ಕಾಣಿಸುತ್ತದೆ ಮತ್ತು ಹಿದುವುದಕ್ಕೆ ಇನ್ನೂ 
ಆಸಕ್ತಿದಾಯಕವಾಗಿರುತ್ತದೆ. ಶಿಕ್ಷಕಿ ಕ್ರೇಯಾನ್‌ಗಳನ್ನು ಮಕ್ಕಳ 
ಮುಂದೆ ಇರಿಸಿದರು. 


ಮಕ್ಕಳೆಲ್ಲ ಪದ್ಯದ ತ್ತಿಪತ್ರದಲ್ಲಲ್ಲನ ಚಿತ್ರಗಳನ್ನು ಬಹಳ 
ಎಚ್ಚರಿಕೆಯಿಂದ ನೋಡುವುದಕ್ಕೆ ಶುರು ಮಾಡಿದರು ಮತ್ತು ಪರಸ್ಪರ 
ಮಾತನಾಡಿಕೊಳ್ಳ”ತೊಡಗಿದರು. ಒಂದು ಮಗು ಇನ್ನೊಂದು 
ಮಗುವಿಗೆ ಹೇಳಆತು - 'ನೀನು ಲಡ್ಡುಗೆ ಬಣ್ಣ ಹಚ್ಚು ನಾನು 
ಲಾಲಾಜಗೆ ಬಣ್ಣ ಹಚುತ್ತೇನೆ'. ವಿದ್ಯಾರ್ಥಿಗಳ ಸಂಭಾಷಣೆಗಳನ್ನು 
ಕೇಳುತ್ತಿದ್ದ ಶಿಕ್ಷಕಿಯರು ಮಧ್ಯಪ್ರವೇಶಿಸಿ ಹೇಆದರು, 'ನೋಡಿ, 
ನೀವೆಲ್ಲ ಸರದಿ ಪ್ರಕಾರ ಬಣ್ಣ ಹಚ್ಚಬೇಕು. ಒಬ್ಬರು ಲಾಡುವಿಗೆ ಬಣ್ಣ 
ಹಚ್ಚಲ. ಕೆಲವರು ಲಾಲಾಜ ಮುಖಕ್ಕೆ ಬಣ್ಣ ಹಚ್ಚಲ. ಮೂರನೇ ಮಗು 
ಲಾಲಾಜಯ ಕುರ್ತಾಕ್ಕೆ ಹಾಕಲ. ನಾಲ್ಕನೇ ಮಗು ಅವರ 
ತಲೆಗೂದಲಗೆ, ಇನ್ನೊಂದು ಮಗು ಅವರ ಮೀಸೆಗೆ ಹಚ್ಚಲ.' 
ಮಕ್ಷಳು ಮೀಸೆ ಎಂಬ ಪದ ಕೇಳುತ್ತಲೇ ಜೋರಾಗಿ ನಕ್ಷರು. 


ಹುಡುಗಿಯೊಬ್ಬಳು ತಕ್ಷಣ ಕಪ್ಪು ಕ್ರೆಯಾನ್‌ ಎತ್ತಿಕೊಂಡು 
ಲಾಲಾಜಯ ಕೂದಲಗೆ ಬಣ್ಣ ಹಚ್ಚಲು ಶುರುಮಾಡಿದಳು. ಅವಳು 
ಮುಗಿಸಿದ ಕೂಡಲೇ ಎರಡನೆಯ ಮಗು ಕುರ್ತಾಕ್ಕೆ ಕೆಂಪು ಬಣ್ಣ 
ಹಚ್ಚಲು ಆರಂಭಸಿತು. ಮೂರನೆಯ ಮಗು ಲಾಡುಗಳಗೆ ಹಳದಿ 
ಬಣ್ಣ ಹಾಕಿತು. ಈಗ ಲಾಲಾಜಯ ಮೀಸೆಯ ಸರದಿ ಬಂತು. 
ಅದಕ್ಕೂ ಕಪ್ಪು ಬಣ್ಣ ನೀಡಲಾಯುತು. ಕಡಿಮೆ ಅವಧಿಯಲ್ಲ 
ಫಲಕದಲ್ಪರುವ ಎಲ್ಲ ಚಿತ್ರಗಳಗೆ ಬಣ್ಣ ತುಂಬದರು. 


ಶಿಕ್ಷಕಿ ಒಂದು ಮಗುವಿಗೆ ಎದ್ದು ನಿಂತು ಚಿತ್ರವನ್ನು ನೇರ ಹಡಿಯಲು 
ಹೇಆದರು. ಅನಂತರ ಪದ್ಯದ ಪ್ರತಿಯೊಂದು ಅಕ್ಷರದ ಮೇಲೆ 
ಬೆರಳಟ್ಟು ಆಕೆ ಪದ್ಯವನ್ನು ಓದಿದರು. ನಂತರ ಎಲ್ಲ ಮಕ್ಕಆಗೂ 
ಪ್ರತಿಯೊಂದು ಶಬ್ಧದ ಮೇಲೆ ಬೆರಳಟ್ಟು ಕವಿತೆ ಓದಲು ಅವಕಾಶ 
ನೀಡ'ಲಾಯುತು. 3ನೇ ತರಗತಿಯ ಮಕ್ಕಳೂ ಪದಗಳನ್ನು 
ಗುರುತಿಸಬೇಕು ಎನ್ನುವ ಇರಾದೆ ಅಧ್ಯಾಪಕರಿಗೆ ಇದ್ದಂತೆ 
ಕಾಣಿಸುತ್ತದೆ. ಯಾಕೆಂದರೆ ಈ ಮಕ್ಕಳಗೆ ಓದಲು ಬರುತ್ತಿರಅಲ್ಲ. ಕೆಲ 
ಹೊತ್ತಿನ ನಂತರ ಶಿಕ್ಷಕಿ ವಿದ್ಯಾರ್ಥಿಗಳಗೆ ಕೆಲವು ಪ್ರಶ್ನೆಗಳನ್ನು 
ಕೇಆದರು. 


ಶಿಕ್ಷಕಿ: "ಮಗು ಲಾಲಾಜಯನ್ನು ಎಷ್ಟು ಲಾಡು ಕೊಡಲು ಕೇಆತು?' 
ವಿದಾರ್ಥಿಗಳು: “ನಾಲ್ಲು' 

ಶಿಕ್ಷಕಿ: “ಇಲ್ಲ. ಒಂದು' 

ಪದ್ಯದ ಪೋಸ್ಟರ್‌ಅನ್ನು ಮತ್ತೊಮ್ಮೆ ನೋಡುವುದರ ಮೂಲಕ 
ಅವರಿಗೆ ಸರಿಯುತ್ತರ ಸಿಕ್ಕಿತು. 


ಶಿಕ್ಷಕ: 'ನಮ್ಮ ಗ್ರಾಮದಲ್ಲ ಲಾಲಾಜ ಅಂತಾ ಯಾರನ್ನು 
ಕರೆಯುತ್ತೇವೆ?” 

ವಿದ್ಯಾರ್ಥಿಗಳು: 'ನಮ್ಮ ಭಾವನನ್ನು 

ಉತ್ತರ ಪುನರಾವರ್ತನೆ ಮಾಡುತ್ತಾ ಶಿಕ್ಷಕಿ ಹೇಳದರು. 'ಹೌದು. 
ಭಾವ ಅಥವಾ ಅಳಯನನ್ನು ನಾವು ಲಾಲಾಜ ಅಂತ ಕರೆಯುತ್ತೇವೆ. 


ಆದರೆ ಇಲ್ಲ ಸಿಹಿತಿಂಡಿ ಮಾರುವ ಸೇಠ್‌ಜಂಯನ್ನು ಲಾಲಾಜ ಎಂದು 
ಕರೆಯುತ್ತಿದ್ದಾರೆ” 


ಶಿಕ್ಷಕಿ: 'ಮಗು ಲಾಲಾಜಯನ್ನು ಏನೆಂದು ಹೊಗಳುತ್ತದೆ? 
ಯಾರಿಂದಾದರೂ ನಿಮಗೆ ಏನಾದರೂ ಬೇಕಾಗಿದ್ದರೆ ನೀವು ಹೀಗೇ 
ಹೊಗಳುತ್ತೀರಾ?' 

ವಿದ್ಯಾರ್ಥಿಗಳು: 'ಹೌದು. ನಾವು ನಮ್ಯ ಅಮ್ಮನನ್ನು ಹೊಗಳುತ್ತೇವೆ. 
ನಾವು ನಮ್ಮ ಅಜ್ಜಿಯನ್ನು ಹೊಗಳುತ್ತೇವೆ ಮತ್ತು ನಮ್ಮ 
ತಂದೆಯನ್ನು ಹೊಗಳುತ್ತೇವೆ.' 

ಶಿಕ್ಷಕಿ: "ನಿಮ್ಮ ತಾಯನ್ನು ಹೇಗೆ ಹೊಗಳುತ್ತೀರಿ?' 


ವಿದ್ಯಾರ್ಥಿಗಳು: 'ಅಮ್ಮ ನೀನು ತುಂಬಾ ಚೆನ್ನಾಗಿ ಜಾಮೂನು 
ಮಾಡ್ತೀಯ ಅಂತ' 


ಶಿಕಕ: 'ನಿಮ್ಯ ಅಜಯನ್ನು ಹೇಗೆ ಹೊಗಳು ತೀರಿ? 
p Y ೩ pe 


ವಿದ್ಯಾರ್ಥಿಗಳು: 'ಅಜ್ಜಿ. ನೀವು ಭಜನೆ ಚೆನ್ನಾಗಿ ಹಾಡುತ್ತೀರಿ. 
ಕೇಳುವುದಕ್ಕೆ ಖುಷಿಯಾಗುತ್ತದೆ. 


ಶಿಕ್ಷಕ: 'ನಿಮ್ಮ ಮನೆಯಲ್ಲ ಲಾಡು ಮತ್ತು ಜಾಮೂನು ಯಾರು 
ಮಾಡುತ್ತಾರೆ?' 


ವಿದ್ಯಾರ್ಥಿಗಳು: 'ಅಮ್ಮ' 


ಶಿಕ್ಷಕಿ: “ಹಾಗಾದರೆ ಲಾಲಾಜ ಅವರ ಮನೆಯಲ್ಲ ಲಾಡು ಯಾರು 
ಮಾಡಿರಬಹುದು?’ 


ವಿದ್ಯಾರ್ಥಿಗಳು: 'ಬಹುಶಃ ಅವರ ಹೆಂಡತಿ.’ 

ಶಿಕ್ಷಕಿ: 'ಲಾಲಾಜಯನ್ನು ಮಗು ಹೇಗೆ ಹೊಗಳತು”' 
ವಿದ್ಯಾರ್ಥಿಗಳು: "ಮಗು ಅವರ ಮೀಸೆಯನ್ನು ಹೊಗಳತು' 
ಶಿಕ್ಷಕಿ: “ಹಾಗಾದರೆ ಯಾರಿಗೆ ಮೀಸೆ ಇರುತ್ತದೆ' 
ವಿದ್ಯಾರ್ಥಿಗಳು: “ಗಂಡಸರಿಗೆ ಇರುತ್ತದೆ." 


ಶಿಕ್ಷಕಿ: "ಗಂಡಸರಿಗೆ ಅಲ್ಲದೆ ಬೇರೆ ಯಾರಿಗಾದರೂ ಮೀಸೆ 
ಇರುವುದನ್ನು ನೋಡಿದ್ದೀರಾ?” 


ವಿದ್ಯಾರ್ಥಿಗಳು: "ಹೌದು, ಸಿಂಹ, ಬೆಕ್ಕು ಮತ್ತು ಇಅಗಳಗೂ 
ಮೀಸೆಗಳವೆ.' 


ಆಗ ಅಲ್ಲೊಂದು ಮೆಲು ಧ್ವನಿ ಕೇಆ ಬಂತು, "ಕೆಲವು ಹೆಂಗಸರಿಗೂ 
ಇದೆ.' ಕೆಲ ಹೊತ್ತಿನ ಹಿ೦ದೆ ಲಾಲಾಜ ಮೀಸೆಗೆ ನಾಚಿಕೆಯಿಂದಲೇ 


ಬಣ್ಣ ಹಾಕುತ್ತಿದ್ದ ಮಗುವಿನಿಂದ ಈ ಉತ್ತರ ಬಂತು. ಎಲ್ಲ ಮಕ್ಕಳು 
ಜೋರಾಗಿ ನಕ್ಷರು. 


“ಯಾರಾದರೂ ಹೆಂಗಸರಿಗೆ ಮೀಸೆ ಇರುವುದನ್ನು ನೀವು 
ನೋಡಿದ್ದೀರಾ?” 


ಮಕ್ಷಳೆಲ್ಲಾ ಒಂದು ಕ್ಷಣ ಮೌನವಾದರು. ಕೆಲವು ಹೆಂಗಸರಿಗೆ 
ತೆಳ್ಳನೆಯ ಮೀಸೆ ಇರುವುದನ್ನು ಮತ್ತು ದಪ್ಪ ಮೀಸೆ ಇಲ್ಲದ್ದನ್ನು 
ನೋಡಿದ್ದೇವೆ ಎಂದು ಒಂದಷ್ಟು ಮಕ್ಕಳು ಹಿಂಜರಿಕೆಯಿಂದಲೇ 
ಹೇಳಆದರು. 


ದೇಹದಲ್ಲ ಕೂದಲು ಬೆಕೆಯಲು ಹಾಮೋನು ಕಾರಣವೆಂದು ಇದು 
ಹೆಂಗಸರಿಗೆ ಗಂಡಸರಿಗೆ ಇಬ್ಬರಿಗೂ ಇದೆಯೆಂದು ಶಿಕ್ಷಕಿ 
ವಿದ್ಯಾರ್ಥಿಗಳಗೆ ಹೇಳಆದರು. 


ನಾವು ಈಗ ಚರ್ಚೆಯ ಆಳಕ್ಕೆ ಹೋಗುತ್ತಿರುವಂತೆ ಕಾಣಿಸಿತು. 
ಆದರೆ ಆ ದಿನದ ತರಗತಿ ಮುಗಿಯುತು. ನಮಗೆ ಮತ್ತು 4ನೇ 
ತರಗತಿಯ ವಿದ್ಯಾರ್ಥಿಗಳ ಜೊತೆಗೆ ಕೆಲವು ಭಾಷಾ ಕಲಕೆಯ 
ಚಟುವಟಕೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಯುತು. ಆದರೆ ಪದ್ಯದ 
ಭತಿಫಲಕದಿಂದ ಮತ್ತೇನು ಕಲಯಬಹುದು ಎನ್ನುವುದು ನನಗೆ 
ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗಲಲ್ಲ. ಆ ದಿನ ನಾವೇನನ್ನೋ 
ಮರೆತೆವು ಎಂದು ನನಗೆ ಅನ್ನಿಸುತ್ತಿತ್ತು. ಆದರೆ ಏನನ್ನು ಎಂದು 
ಬೊಟ್ಟು ಮಾಡಿ ತೋರಿಸುವುದಕ್ಕೆ ಆಗಲಲ್ಲ. 


2೦೦5ಕ್ಕಿಂತ ಮೊದಲನ ರಾಷ್ಟ್ರೀಯ ಪಠ್ಯಕ್ರಮ ಚೌಕಣ್ಟನ 
(ಎನ್‌.ಸಿ.ಎಫ್‌) ಪುಸ್ತಕಗಳೆಲ್ಲ ಅಂಗ ಆಧಾರಿತ ಅಸಮಾನತೆಯನ್ನು 
ಚಿತ್ರಿಸಿವೆ. ಪಾಠಾಭ್ಯಾಸಗಳಲ್ಲ ಭಾರೀ ಪೂರ್ವಗ್ರಹಗಳು 
ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಪಠ್ಯಪುಸ್ತಕಗಳಲ್ಲ ಪುರುಷ 
ಬರಹಗಾರರ ಪಾರಮ್ಯವಿದೆ. ಅಂತಹ ಪುಸ್ತಕಗಳ ವಸ್ತು ಕೂಡ 
ಪುರುಷ ಕೇಂದ್ರಿತವಾಗಿದೆ. ಹೆಚ್ಚಿನೆಲ್ಲ ಪುಸ್ತಕಗಳಲ್ಲರುವ 
ವಿವರಣಿಗಳು ಮಹಿಳೆಯನ್ನು ತಾಲ, ಸಹೋದರಿ ಅಥವಾ 
ಗೃಹೀಕೆಯಂತೆ ಚಿತ್ರಿಸುತ್ತವೆ. ಗಂಡಸರನ್ನು ಕುಟುಂಬದ 
ನಿರ್ವಹಣಿಗಾಗಿ ದುಡಿಯುವವರು ಅಥವಾ ಜವಾಬ್ದಾರಿಯುತ 
ಪಾತ್ರದಲ್ಲ ಇರುವವರು ಎಂಬಂತೆ ತೋರಿಸಲಾಗಿದೆ. 


ಈ ವಿಚಾರದಲ್ಲ ಆಳವಾಗಿ ಯೋಚಿಸುತ್ತಿದ್ದ ಹಾಗೆ ನಾನು ನನ್ನ 
ಗೆಳತಿಯೊಬ್ಬಕೊಡನೆ ಈ ಅನುಭವವನ್ನು ಹಂಚಿಕೊಂಡೆ. ಅವಳು 
ಇದೇ ಲಾಲಾಜ ಕವಿತೆಯ ಬಗ್ಗೆ ಮಕ್ಷಳಲ್ಪ ಮಾತನಾಡುವಾಗ, 
ಲಾಲಾಜಗೆ ಹೊಲ್ಲೆನೋವು ಬಂದಿದೆ ಎಂದೂ ಲಾಲಾಜಯ ಹೆಂಡತಿ 
ಅಂಗಡಿಂರುನ್ನು ನಡೆಸುತ್ತಾಳೆ ಎಂದು ಭಾವಿಸಿಕೊಳ್ಳಲು 
ವಿದ್ಯಾರ್ಥಿಗಳಗೆ ತಿಆಸಿದ್ದಳು. ಹಾಗೆ ಲಾಲಾಜಯ ಹೆಂಡತಿಯನ್ನು 
ಗಮನದಲ್ಲಿಟ್ಟು ಅದಕ್ಕೆ ಸರಿಯಾಗಿ ಕವಿತೆಯನ್ನು ಪರಿವರ್ತಿಸಿ 
ವಾಚಿಸಲು ಹೇಳದೆ. ಕೆಲವು ಮಕಳು ತತ್‌ಕ್ಷಣ ಲಾಲಾಜಯುಂದ 
ಲಾಲ್ಕೆನ್‌ (ಲಾಲಾಜಯ ಪತ್ಚಿ)ಗೆ ಬದಲಾಯುಸಿದ್ದರು. ಆದರೆ 
ಆಕೆಯನ್ನು ಹೊಗಳುವುದು ಹೇಗೆ ಎಂದು ಗೊತ್ತಾಗದೇ ನಿಲ್ಲಸಿದರು. 
ಲಾಲಾಜಗೆ ಹುಷಾರಿಲ್ಲದಿದ್ದರೆ ಅವರ ಮಗ ಅಂಗಡಿ ನಡೆಸಬೇಕೆಂದು 
ಕೆಲವು ಮಕ್ಷಳು ವಾದಿಸಿದರು. ಬದಲಾದ ಪದ್ಯದ ಪೋಸ್ಟರ್‌ 
ವಿವರಗಳನ್ನು ಹೇಳದೆ ನಾನು ಇಲ್ಪಗೆ ನಿಲ್ಲಸುತ್ತೇನೆ. ನಿಜವಾಗಿಯೂ 
ಈ ಸಂಭಾಷಣೆಯುಂದ ನಾನು ಹೊಸದಿಕ್ಕಮ್ಯೇ ಪಡೆದೆ. 


ಅಂಗ ಆಧಾರಿತ ಅಸಮಾನತೆಯನ್ನು ನಿವಾರಿಸುವಲ್ತ ಶಿಕ್ಷಕಿಯರ 
ಪಾತ್ರ ಮಹತ್ವದ್ದಾಗಿದೆ. ಎಂದು ನಾನು ಅರ್ಥಮಾಡಿಕೊಂಡೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


[7] 


64 


ರಾಷ್ಟೀಯ ಶಿಕ್ಷಕ ಶಿಕಣ ಪಠ್ಯಕ್ರಮ 2009 (National Teacher 
ಟ್ರ [x [x Y 


Education Curriculum 2009 -NCFTE 2009) ಕೂಡಾ ಇದನ್ನೇ 
ಹೇಳುವುದು. 


"ಶಿಕ್ಷಕಿಯರು ಪಠ್ಯಕ್ರಮದ ಸಾಮರ್ರಿಗಳನ್ನು ಅಭವೃಧದ್ದಿಪಡಿಸುತ್ತಾ 
ಸಾಗಿದಂತೆ” ಮತ್ತು ಕಅಕೆಯ ಅನುಭವಗಳನ್ನು ಪಡೆಯುತ್ತಾ 
ಮುಂದುವರಿದಂತೆ, ಮೇಲಅನ ದೃಷ್ಟಿಕೋನದ ರೀತಿಯಲ್ಲ 
ವಿವರಿಸುತ್ತಾ ಹೋದ ಹಾಗೆ (ಅಂಗ, ಶಾಂತಿ, ಸುಸ್ಲಿರ ಅಭವೃದ್ಧಿ) 
ಮಕ್ಕಳೂ ನಿಜ ಅರ್ಥದಲ್ಲ ಭಾಗವಹಿಸುತ್ತಾರೆ. ಆ ಮೂಲಕ 
ಅರ್ಥಪೂರ್ಣ ಪಠ್ಯಕ್ರಮ ಉದ್ದೇಶಗಳನ್ನು ಗುರುತಿಸುವ ಮತ್ತು 
ನಿರ್ದಿಷ್ಟ ಪ್ರಕ್ರಿಯೆಗೆ ಒಳಪಡಿಸುವ ಕೌಶಲಗಳನ್ನು ಕಅಯುತ್ತಾರೆ - 


ಎನ್‌.ಸಿ.ಎಫ್‌.ಟ.ಇ - 2೦೦೨, ಪುಟ 14, ನ್ಯಾಷನಲ್‌ ಕೌನ್ಸಿಲ್‌ 
ಫಾರ್‌ ಟೀಚರ್‌ ಎಜುಕೇಶನ್‌, ನವದೆಹಲ. 


ಕೆಲವು ದಿನಗಳ ನಂತರ ನಾನು ಖೇಡ್ಲಾ ಗ್ರಾಮಕ್ಕೆ ಮತ್ತೊಮ್ಮೆ 
ಹೋದೆ. ಲಾಲಾಜಯ ಪದ್ಯದ ಪೋಸ್ಟರ್‌ನೊಂದಿಗೆ ಪ್ರಾಥಮಿಕ 
ಶಾಲೆಯ ವಿದ್ಯಾರ್ಥಿಗಳ ಮುಂದೆ ನಿಂತೆ. ಕಳೆದ ಬಾರಿ ನಾವು 
ಬಣ್ಣಗಾರಿಕೆ ಮತ್ತು ಪದಗಳ ಕುರಿತಾದ ಕೆಲವು ಚಟುವಟಕೆಗಳನ್ನು 
ಮಾಡಿದ್ದೆವು. ವಾವು ಚರ್ಚೆ ಮುಂದುವರಿಸುವುದಕ್ಕೆ ನಿರ್ಧರಿಸಿದೆವು. 
ಇಬ್ಬರು ಅಧ್ಯಾಪಕರೂ ನನ್ನ ಜತೆಗೆ ಇದ್ದರು. 


ಲಾಲಾಜಗೆ ಅನಾರೋಗ್ಯ ಬಂದು ಅವರ ಪತ್ನಿ ಅಂಗಡಿಯನ್ನು 
ನಡೆಸುವಂತಿದ್ದರೆ ಏನಾಗುತ್ತಿತ್ತು? ಈ ದೃಷ್ಟಿಕೋನದಿಂದ ನಾವು 
ಚರ್ಚೆ ಆರಂಭನಸಿದೆವು. ವಿದ್ಯಾರ್ಥಿಗಳು ಈ ಬದಲಾವಣೆಯನ್ನು 
ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲು ತಯಾರಿರಲಲ್ಲ. 


ಶಿಕ್ಷಕಿ: 'ನಮ್ಮ ಗ್ರಾಮದಲ್ಲ ಎಷ್ಟು ದಿನಸಿ ಅಂಗಡಿಗಳವೆ?' 
ವಿದ್ಯಾರ್ಥಿಗಳು: 'ಮೂರು ಅಂಗಡಿಗಳವೆ.' 
ಶಿಕ್ಷಕ: 'ಅವುಗಳನ್ನು ಯಾರು ನಡೆಸುತ್ತಾರೆ' 


ವಿದ್ಯಾರ್ಥಿಗಳು:'ಇಂತಿಂಥ ಅಂಕಲ್‌ಗಳು ನಡೆಸುತ್ತಾರೆ' (ಅಂದರೆ, 
ಗಂಡಸರು ಈ ಅಂಗಡಿಗಳನ್ನು ನಡೆಸುತ್ತಾರೆ) 


ಶಿಕ್ಷಕಿ: "ಹೆಂಗಸರೂ ಈ ಅಂಗಡಿಗಳನ್ನು ನಡೆಸುತ್ತಾರಾ?' 
ವಿದ್ಯಾರ್ಥಿಗಳು: 'ಇಲ್ಲ' 


ಒಬ್ಬಳು ಹುಡುಗಿ: 'ನಮ್ಮದೊಂದು ದಿನಸಿ ಅಂಗಡಿ ಇದೆ. ನಮ್ಮ 
ತಂದೆ ಹೊಲಕ್ಕೆ ಹೋದಾಗ ಅಥವಾ ಊಟಕ್ಕೆ ಹೋದಾಗ ಕೆಲ ಕಾಲ 
ನಮ್ಮ ಅಮ್ಮ ಅಂಗಡಿ ನೋಡಿಕೊಳ್ಳುತ್ತಾರೆ." 


ಇದರರ್ಥ ಇಲ್ಲ ಹೆಣ್ಣಿನ ಪಾತ್ರವೇನಿದ್ದರೂ ಗಂಡಿಗೆ ವಿರಾಮ 
ಕೊಡುವುದೇ ಆಗಿದೆ. ಅಲ್ಪ ಅವಳದ್ದೇನಿದ್ದರೂ ಅಂಗಡಿಯ 
ವಸ್ತುಗಳನ್ನು ಜೋಪಾನ ಮಾಡುವುದು ಮತ್ತು ಅಂಗಡಿಯವನ 
ಗೈರು ಹಾಜರಿಯಲ್ಲ ಒಂದೆರಡು ಗಂಟಿಯ ಹೊತ್ತು ಮಾರಾಟವನ್ನು 
ನೋಡಿಕೊಳ್ಳುವುದು. 


'ಯಾವ ಅಂಗಡಿಗಳನ್ನು ಗಂಡಸರು ನಡೆಸುತ್ತಾರೆ ಮತ್ತು ಯಾವ 
ಅಂಗಡಿಗಳನ್ನು ಹೆಂಗಸರು ನಡೆಸುತ್ತಾರೆ?' ಎಂದು ಶಿಕ್ಷಕಿ ಕೇಆದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ದಿನಸಿ ಅಂಗಡಿ, ಕ್ಲೌರಿಕರ ಅಂಗಡಿ, ಚಪುಅ ಅಂಗಡಿ, ಗೊಬ್ಬರ- 
ಚಬೀಜದ ಅಂಗಡಿ, ಬಲ್ಲೆ ಅಂಗಡಿ ಇತ್ಯಾದಿಗಳನ್ನು ಗಂಡಸರು 
ನಡೆಸುತ್ತಾರೆ ಎಂದು ವಿದ್ಯಾರ್ಥಿಗಳು ಉತ್ತರಿಸಿದರು. ಹೆಚ್ಚಿನ ಎಲ್ಲ 
ಅಂಗಡಿಗಳನ್ನು ಗಂಡಸರಷ್ಟೇ ನಡೆಸುತ್ತಾರೆ ಎನ್ನುವುದು ಕೆಲವು 
ವಿದ್ಯಾರ್ಥಿಗಳ ನಂಬಕೆ. ಮೇಕಪ್‌, ತರಕಾರಿ, ಬ್ಯೂಟಿ ಪಾರ್ಲರ್‌ 
ಮತ್ತು ಹೂ-ಜಲ್ಪಪತ್ರೆ-ತೆಂಗಿನಕಾಯಿ ಅಂಗಡಿ (ಇವೆಲ್ಲ ನರ್ಮದಾ 
ನದಿ ತೀರದಲ್ಲನ ಅಂಗಡಿಗಳು) ಅಂತಹ ಅಂಗಡಿಗಳನ್ನು 
ಸಾಮಾನ್ಯವಾಗಿ ಹೆಂಗಸರು ನಡೆಸುತ್ತಾರೆ. 


“ಎಲ್ಲ ಅಂಗಡಿಗಳನ್ನು ಹೆಂಗಸರೇ ನಡೆಸಿದರೆ ತೊಂದರೆಯುಲ್ಲ 
ಅಲ್ಲವೇ?' ಎ೦ದು ಶಿಕ್ಷಕಿ ಕೇಆದರು. 


ಎಲ್ಲ ಅಂಗಡಿಗಳಲ್ಲ ಹೆಂಗಸರೇ ಇದ್ದರೆ. ಆಗ ಅವರಿಗೆ ಮಾರುಕಟ್ಟೆಗೆ 
ಹೋಗುವುದು ಹಿತ ಅನ್ನಿಸಲಕ್ಕಿಲ್ಲ. ಎಲ್ಲ ಕಡೆ ಹೆಂಗಸರೇ 
ಕಾಣಿಸಿಯಾರು ಎನ್ನುವುದು ಕೆಲವು ವಿದ್ಯಾರ್ಥಿಗಳ ಮಾತು. 


ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ 
ಎಂಐ ಭಾವನೆ ನಮ್ಮಲ್ಲ ಮೂಡಿತು. ನಾವು ನಮ್ಮ ತಾಂ, ತಂದೆ, 
ಚಿಕ್ಕಪ್ಪ. ಚಿಕ್ಕಮ್ಮ ಮುಂತಾದವರ ಜೊತೆಗೆ ಹೋಗುವ ಹಾಗೆ 
ಮಾರುಕಟ್ಟೆಗೆ ಹೋಗುತ್ತೇವೆ ಎಂದು ಹೇಳ ಪ್ರಶ್ನೆಯನ್ನು ಪುನಹ 
ಕೇಕಲಾಯುತು. ಆದರೆ ಅಂಗಡಿಯಲ್ಪರುವವರು ಗಂಡಸರಾಗಿರದೇ 
ಹೆಂಗಸರಾಗಿರುತ್ತಾರೆ ಎನ್ನುವುದೊಂದೇ ವ್ಯತ್ಯಾಸ. 


ಇದರಲ್ಲ ತಮಗೆ ಸಮಸ್ಯೆ ಏನೂ ಇಲ್ಲವೆಂದು ಇಬ್ಬರು ಮಕ್ಷಳು 
ಹೇಳದರು. 'ನಮಗೆ ಅಂಗಿ ಮಾತ್ರ ಬರೀದಿ ಮಾಡುವುದಕ್ಕಿದೆ 
ಎಂದಾದರೆ ಅಂಗಡಿಯವರು ಗಂಡಸರಾದರೂ ಹೆಂಗಸರಾದರೂ 
ತೊಂದರೆ ಇಲ್ಲ' ಎ೦ದು ಒಂದು ಮಗು ಹೇತು. 


ಆದರೆ ಒಂದು ಮಗುವಿಗೆ ಎಲ್ಲ ಅಂಗಡಿಯವರು ಹೆಂಗಸರು ಎಂಬ 
ವಿಚಾರ ಅಷ್ಟೇನೂ ಹಿತ ಅನ್ನಿಸಅಲ್ಲ. ಆದರೆ ಏನು ಸಮಸ್ಯೆ 
ಎನ್ನುವುದನ್ನು ಆತ ಗಟ್ಟಯಾಗಿ ಹೇಳುತ್ತಿರಅಲ್ಲ. ತುಂಬಾ ಹೊತ್ತಿನ 
ನಂತರ ಆತ ಹೇಳದ, 'ಅಂಗಡಿಗಳನ್ನೆಲ್ಲಾ ಅಮ್ಮಂದಿರೇ ನಡೆಸಿದರೆ 
ತಂದೆಏನು ಮಾಡುವರು. 


ಶಿಕ್ಷಕಿ: 'ತಂದೆ” ಹೊಲದ ಕೆಲಸ ಮಾಡುವುದು. ಮನೆಗೆಲಸ, ಅಡುಗೆ 
ಕೆಲಸ ಮಾಡುವರು. 


ವಿದ್ಯಾರ್ಥಿ: 'ತಂದೆಗೆ ಅಡುಗೆ ಮಾಡಲು ಬರುವುದಿಲ್ಲ. 


ಶಿಕ್ಷಕಿ: ಅವರು ಅಡುಗೆ ಕಅಯುವರು. ಗುಡಿಸುವ ಮತ್ತು ಅಡುಗೆ 
ಮಾಡಲು ತಿಆದಿರುವ ಗಂಡಸರು ನಿಮಗೆ ಗೊತ್ತಾ?' 


ಮಕಳು ಎರಡು ಉದಾಹರಣೆ ಕೊಟ್ಟರು. ಆದರೆ ಅವರೆಲ್ಲ 
ಹೆಂಡತಿಯರನ್ನು ಕಳೆದುಕೊಂಡ ಗಂಡಸರಾಗಿದ್ದರು. 


ಶಿಕ್ಷಕಿ: ಹೆಂಗಸರು ಮತ್ತು ಗಂಡಸರು ಮಾಡುವ ಕೆಲಸಗಳು ಏಕೆ 
ಬೇರೆಬೇರೆ? 


ಒಬ್ಬ ವಿದ್ಯಾರ್ಥಿ (ಹಿಂಜರಿಯುತ್ತಾ): 'ಕೆಲ ಕೆಲಸಗಳಗೆ ಹೆಚ್ಚನ ಶಕ್ತಿ 
ಸಾಮರ್ಥ್ಯ ಬೇಕಾಗುತ್ತದೆ”. 


ಈ ಹಂತದಲ್ಲ ಮಹಿಕೆಯ ದೇಹ ದುರ್ಬಲ ಎನ್ನುವುದು ನಮ್ಮ ತಪ್ಪು 
ಕಲ್ಲನೆ ಎಂದು ಶಿಕ್ಷಕಿ ಹೇಆದರು. ಮಹಿಳೆಯರು ಬಟ್ರ್ಯಾಾಕ್ಟರ್‌ 


ಹಿಡಿಸಬಲ್ಲರು, ಟಕ್‌. ರೈಲು ಅಥವಾ ವಿಮಾನ ಚಲಾಯುಸಬಲ್ಲರು. 
ಕೇವಲ ಐದು ಮಂದಿ ಶಿಕ್ಷಕಿಯರು ಶಾಲೆ ನಡೆಸುತ್ತಾ ಇದ್ದಾರೆ. ಎಲ್ಲ 
ಬಗೆಯ ಕೆಲಸ ಮಾಡುವುದಕೆ ಎಲ್ಲರಿಗೂ ಅವಕಾಶ ಸಿಗಬೇಕು. 


ಈ ಹಂತದಲ್ಪ್ಲ ನಾವು ಲಾಲಾಜ ಪೋಸ್ಟರ್‌ ಕಡೆಗೆ ನೋಡಿದೆವು. 
ಲಾಲಾಜ ಕೈ ಚಾಚಿ ನಮಗೆ ಮೂವರಿಗೂ ಲಾಡು ಕೊಡುತ್ತಾನೆ 
ಎನಿಸಿತು. 


ಆ ದಿನ ಲಾಲಾಜಯ ಅತ್ತಿಪತ್ರ ಮಹಿಳೆಯರ ಉದ್ಯೋಗದ ಬಗ್ದೆ 
ಮಾತನಾಡಲು ಅವಕಾಶ ಒದಗಿಸಿತು. ಮಕ್ಕಳ ಮನಸ್ಸಿನಲ್ಲ 
ಕಟ್ಟಕೊಂಡಿದ್ದ ಸಿದ್ಧ ಮಾದರಿಗಳನ್ನು ಅರ್ಥ ಮಾಡಿಕೊಂಡೆವು. 
ಗಂಡಸರು ಅಂಗಡಿ ನಡೆಸುವುದನ್ನು ಮಕ್ನಳಗೆ ನೋಡಿ 
ಅಭ್ಯಾಸವಾಗಿದೆ. ಹಾಗಾಗಿ ಹೆಂಗಸರು ಅಂಗಡಿ ನಡೆಸಬಲ್ಲರು ಎ೦ಬ 
ಯೋಚನೆಯೇ ವಿದ್ಯಾರ್ಥಿಗಳಗೆ ಹಿತ ಎನ್ನಿಸುವುದಿಲ್ಲ. ಕೇವಲ 
ಹತ್ತು ನಿಮಿಷಕ್ಕಾದರೂ ಈ ಸನ್ನಿವೇಶವನ್ನು ಅವರಿಗೆ 
ಕಲ್ತಸಿಕೊಳ್ಳುವುದಕ್ಲೂ ಸಾಧ್ಯವಾಗುತ್ತಿಲ್ಲ. ಅಮ್ಮ ಅಂಗಡಿ ನಡೆಸಲು 


ಕೃತಜ್ಞತೆಗಳು 
qn 


VW 


ಶುರು ಮಾಡಿದರೆ ಅಪ್ಪ ಏನು ಮಾಡಿಯಾನು ಎನ್ನುವುದರ ಬಗ್ದೆ 
ಅವರು ಯೋಚಿಸಲು ತೊಡಗುತ್ತಾರೆ. 


ಇದಾದ ನಂತರವೂ, ಈ ಪೋಪ್ಟರ್‌ನ ಆಧಾರದಲ್ಲ ಚರ್ಜಿಸುವುದಕ್ಕೆ 
ಇನ್ನೂ ಅನೇಕ ಬಗೆಯ ಸಾಧ್ಯತೆಗಳು ಇವೆ. ಕುಶಲಕರ್ಮಿಗಳು, 
ಮಾಣಿಗಳು ಲಾಲಾಜ ಅಂಗಡಿಯಲ್ಲ ಕೆಲಸ ಮಾಡುತ್ತಾರೆ. ಅವರ 
ಕೆಲಸ, ಅವರ ಸಂಬಳ, ಕೆಲಸಗಾರರನ್ನು ಲಾಲಾಜ ನೋಡಿಕೊಳ್ಳುವ 
ರೀತಿ, ಮುಂತಾದವುಗಳ ಬದ್ಧೆಯೂ ಚಚ್ಛೀಸಬಹುದಾಗಿದೆ. 


ಲಾಲಾಜಯ ಮೀಸೆಯನ್ನು ಹೊಗಳುವ ಮೂಲಕ, ಲಾಡು 
ಪಡೆಯುವಲ್ಲಂದ ಹಿಡಿದು. ಲಾಲಾಜ ಕೆಲಸ ಮಾಡಲು ಮಕ್ಕಳನ್ನು 
ಬಳಸುವವರೆಗೆ ಅನುಭವಗಳನ್ನು ಶೋಧ ಮಾಡುವುದಕ್ಕೆ ಬೇಕಾದ 
ಅನೇಕ ಕ್ಷೇತ್ರಗಳವೆ. ಹಾಗಾಗಿ ಪದ್ಯದ ತ್ತಿಪತ್ರಗಳು ಕೇವಲ ಭಾಷಾ 
ಖೋಧನೆಗೆ ಸೀಮಿತ ಅಲ್ಲ. ಅವು ಅನೇಕ ಸಾಮಾಜಕ 
ಸಮಸ್ಯೆಗಳನ್ನು ಪರೀಕ್ಷಿಸಲು ಅವಕಾಶಗಳನ್ನು ಒದಗಿಸುತ್ತವೆ. 


ಹೋಶಂಗಾಬಾದ್‌ನ ಖೇಡ್ಲಾದಲ್ಲರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರಾದ ಪ್ರಗ್ಯಾ ಶರ್ಮ ಮತ್ತು ಕಲಾ ಮೀನ ಅವರಿಗೆ ಧನ್ಯವಾದಗಳು. ಇವರು 


ಮಕ್ಕಳ ಜೊತೆ ಸಂವಾದ ನಡೆಸಲು ತುಂಬು ಸಹಕಾರ ನೀಡಿದ್ದಾರೆ. 


ನಂದಾ ಶರ್ಮ ಏಕಲವ್ಯದ ಜಶ್ನ್‌-ಎ-ತಾಲೀಮ್‌ ಕಾರ್ಯಕ್ರಮದ ಬ್ಲಾಕ್‌ ಸಂಯೋಜಕರಾಗಿದ್ದಾರೆ. ಹೋಶಂಗಾಬಾದ್‌ನಲ್ಲ 
ನೆಲೆಸಿದ್ದಾರೆ. nanda.nanda.sharma@gmail.com 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


